ಸಂದರ್ಶನ 
ಡಾ. ಯಾಸ್ಮೀನ್‌ ಲುಕ್ಕನಿ (ವೈ ಕೆ) ಅವರೊಡನೆ ಜೆನ್ನಿಫರ್‌ ಥಾಮಸ್‌ 
ನಡೆಸಿದ ಸಂಭಾಷಣೆ 


ಡಾ. ಯಾಸ್ಕ್ಮೇನ್‌ ಲುಕಹ್ಷಬಿ ಪ್ರಖ್ಯಾತ ಭಾಷಾಶಾಸ್ತ್ರ ಜರಾಗಿದ್ದು, ಮುಂಬೈ 
ವಲಿಪ್ಪವಿದ್ಯಾಲಯದ, ಇಂಗ್ಲೀಷ್‌ ವಿಭಾಗದ ಮುಖ್ಯಸ್ಥರೂ ಹಾಗೂ ಪ್ರಾಧ್ಯಾಪಕರೂ 
ಆಗಿದ್ದರು. ಅವರು ಲಾಸ್‌ ಆ೦ಜಲೀಸ್‌ ನ ಕ್ಯಾಲಿಫೋರ್ನಿಯಾ ವಿಶ್ಚವಿದ್ಯಾಲಯದಲ್ಲ 
ತಮ್ಮ ಸ್ಥಾತಹೋತ್ತರ ಪದವಿಯನ್ನು ಅನ್ಪಯಿಕ ಬಾಷಾಶಾಸ್ತ್ರ ಹಾಗು ಇಂಗ್ಲೀಷ್‌ 
ಬೋಧನೆಯ ವಿಷಯದಲ್ಲಿ ವ್ಯಾಸಂಗ ಮಾಡಿದರು. 1977 ರಲ್ಲ, ತಮ್ಮ 
ವಿಪ್ಪವಿದ್ಯಾಲಯದಲ್ಲಿ ಪ್ರಪ್ರಥಮಬಾರಿಗೆ "ಇಂಗ್ಲೀಷಿನಲ್ಲಿ ಸಂವಹನ ಕೌಶಲ್ಯಗಳು' 
ಎಂಬ ಹೋರ್ಸನ್ನು ಪ್ರಾರಂಬಿಸಿದರು. ಇದಲ್ಲದೆ ಬಿ ಬ ಹಾಗೂ ಎಂ ಎ ಮಟ್ಟಿದಲ್ಲ 
ವಿಹೊತನ ಅನ್ವಯಿಕ ಬಾಷಾಶಾಸ್ತ್ರ ಹೋರ್ಸುಗಳನ್ನು ಪರಿಚಯಿಸಿದರು. ಹೊಸ 
ಬಾಷೆಗಳ ಕೋರ್ಸುಗಳನ್ನು ಹೇಗೆ ಬಿರ್ವಹಿಸಬೇಕೆಂಬದನ್ನು ಕುರಿತು ಶಿಕಕರಿಗೆ 
ತರಬೇತಿಯನ್ನು ಬೀಡುವ ಕೆಲಸವನ್ನು ತಮ್ಮನ್ನು ಸಮರ್ಯಿಸಿಹೊ೦ಡರು, 30ಕ್ಕಿಂತ 
ಹೆಚ್ಚಿ, ತರಬೇತಿ ಕಾರ್ಯಕಶಮಗಳನ್ನು ಅವರು ನಡೆಸಿದ್ದು, ಪ್ರಸ್ತುತ ಶಿಕಕರ ತರಬೇತಿ 
ಕುರಿತಾಗಿ ಪುಸ್ತಕವನ್ನು ಅವರು ರಚಿಸುತ್ತಿದ್ದಾರೆ 


ಜೆ ಥಾ: ಅನ್ವಯಿಕ ಭಾಷಾಶಾಸ್ತ್ರ ಹಾಗು ಇಂಗೀಷ್‌ ಭಾಷಾ ಬೋಧನೆಯ 
ಕ್ಲೇತ್ರಗಳಲ್ಲಿ ನೀವು ಅಪೂರ್ವ ಪಯಣಪೊಂದನ್ನು ಈವರೆಗೂ 
ಮಾಡಿದ್ದೀರಿ. ಅನ್ನಯಿಕ ಬಾಷಾಶಾಸ್ಪದ ವಿದ್ಯಾರ್ಥಿಯಾಗಿ ಬಿಮ್ಮ 
ಮೊದಮೊದಲಿನ ಅನುಭವಗಳು ಹಾಗು ಆನಂತರ ಇಂಗ್ಲೀಷ್‌ ಭಾಷಾ 
ಬೋಧನೆಯ ಶಿಕ್ಷಕರಾಗಿದ್ದ ದಿನಗಳ ಬಗ್ಗೆ ಸ್ವಲ್ಪ ಹೇಳಿ. 


ಯಾ ಲು: ಮೂಲತಃ ನನಗೆ ತರಬೇತಿ ದೊರೆತದ್ದು ಇಂಗೀಷ್‌ ಸಾಹಿತ್ಯದಲ್ಲಿ. 
ಮುಂಬೈನ ಎಲ್ಪಿನ್‌ ಸ್ಕೋನ್‌ ಕಾಲೇಜಿನಲ್ಲಿ ನಾನು ಮೊಟ್ಟಿ ಮೊದಲು 
ಅಧ್ಯಾಪಕಿಯಾಗಿ ಹೋದಾಗಲೇ, ಭಾರತದಲ್ಲಿ ಇಂಗ್ಲೀಷ್‌ ಬಾಷಾ ಕಲಿಕೆಯ 
ಸಮಸ್ಯೆಯ ಅಗಾಧತೆಯನ್ನು ತಿಳಿಯಲು ಸಾಧ್ಯವಾಯಿತು. ಇಂಗ್ಲೀಷ್‌ 
ಸಾಹಿತ್ಯ ಬೋಧನೆ ಮಾಡುವುದರಲ್ಲಿ ಅಷ್ಟೇನು ಅರ್ಥವಿಲ್ಲ ಎಂದು 
ನನಗನಿಸಿತು, ಕಾರಣ ಬಹುಪಾಲು ವಿದ್ಯಾರ್ಥಿಗಳಿಗೆ ಇಂಗೀಷ್‌ ಭಾಷೆ 
ಸಮರ್ಪಕವಾಗಿ ತಿಳಿದಿರಲಿಲ್ಲ. ನಿಜವೆಂದರೆ ಈ ಭಾಷೆಯನ್ನು ಕಲಿಯಲು 
ಜನಕ್ಕೆ ಅನೇಕ ಕಾರಣಗಳಿದ್ದವು, ಆದರೆ ಅದನ್ನು ಸಾಧಿಸಲು ಹೇಗೆ 


ಸಾಗಬೇಕೆಂದು ತಿಳಿದಿರಲಿಲ್ಲ. ಇಂಗ್ಲೀಷ್‌ ಅನ್ನು ಕಲಿತುಕೊಳ್ಳವುದೇ 
ಒ೦ದು ಗುರಿಯೆಂದೂ, ಅದು ಸಾಯಿತ್ಯಕ್ಕೆ ಅಡಿಯಾಳಾಗಿ 
ಇರುವುದಕ್ಕಿಂತಲೂ ಹೆಚ್ಚು ಮಹತ್ವದ್ದು ಎಂದು ನಾನು ಅರಿತುಕೂಂಡೆ . 


ನಾನು ಎಲ್ಬಿನ್‌ ಸ್ಫೋನ್‌ ಅಲ್ಲಿರುವಾಗಲೇ ವಿಶ್ವವಿದ್ಯಾಲಯದ ಇಂಗಿಷ್‌ 
ವಿಭಾಗದ ನನ್ನ ಗುರುಗಳಾದ ಡಾ ಅರ.ಬಿ ಪಠಾಣಕರ್‌ ಅವರ 
ಮಾರ್ಗದರ್ಶನದಲ್ಲಿ ಈ ದೃಷ್ಟಿಕೋನಕ್ಕೆ ಬಂದು ತಲುಪಿದ್ದೆ. ಅವರಿಗೆ 
ಯಾರನ್ನಾದರೂ ಭಾಷಾ -ಕೇಂದ್ರಿತ ಶಿಕ್ಷಣಕ್ರಮವನ್ನು ಶುರು ಮಾಡಲು 
ಯಾರನ್ನಾದರೂ ತಯಾರು ಮಾಡಲು ಬಹಳ ಉತ್ಸುಕತೆ ಇತ್ತು. ಹಾಗಾಗಿ 
ನನ್ನ ಇಂಗಿಷ್‌ ಭಾಷೆಯನ್ನು ಕಲಿಸುವ ಕ್ಲೇತ್ರವನ್ನು ಅಧ್ಯಯನ ಮಾಡಲು 
ಹೊರಟಿಹೋದೆ. 


ಅದೃಷ್ಟವೆಂದರೆ, ನಾನು ಈ ಕ್ಷೇತ್ರದ ಅತ್ಯುತ್ತಮ ಜಾಗವಾದ ಲಾಸ್‌ 
ಆಂ೦ಜಲೀಸ್‌ ನ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಕಲಿಯಲು 
ಹೋದೆ. ಅಲ್ಲಿದ್ದ ಪ್ರಮುಖ ಪ್ರಾಧ್ಯಾಪಕರಲ್ಲಿ ಒಬ್ಬರಾದವರು ನನ್ನ 
ಮತೊಬ್ಬ ಗುರುಗಳಾದ ಡಾ. ಎವೆಲಿನ್‌ ಹ್ಯಾಚ್‌. ಏನನ್ನಾದರೂ ಇಲ್ಲಿ 
ಪ್ರಾರಂಬಿಸಬಹುದೆಂಬ ತುಂಬು ಆಶೆಯದಿಂ೦ದ ನಾನು ಇಲ್ಲಿಗೆ 
ಮರಳಿಬಂದೆ. ಅಲ್ಲಿಂದ ಬಂದ ಕೂಡಲೆ, ಬದಲಾವಣೆಯ ಹೆಜ್ಜೆ 
ಇಡಬಹುದಾದ ಜಾಗವೆನ್ನಬಹುದಾದ ಒಂದು ವಿಶ್ವವಿದ್ಯಾಲಯದಲ್ಲಿ ನನಗೆ 
ಕೆಲಸವೂ ಸಿಕ್ಕತು. ನನಗೆ ವಿಶ್ವವಿದ್ಯಾಲಯದ ಭಾಷಾ ಶಾಸ್ತ ವಿಭಾಗದಲ್ಲಿ 
ಕೆಲಸ ನೀಡಲಾಯಿತು. ವಿಶ್ವನಿದ್ಯಾಲಯದ ಇಂಗೀಷ್‌ ವಿಭಾಗದೊಡನೆ 
ನಿಟಿಕ ಸಂಬಂಧವನ್ನು ಹೊಂದಿದ್ದ ನಾನು, ಡಾ. ಪಟಿನ್ನರ್‌ ಅವರ ಬೆಂಬಲ 
ಹಾಗೂ ಸಮಮನಸ್ಮರಾದ ಪ್ರೋ ವಿಸ್ನೀ ಬಲಪೋರಿಯಾ, ಡಾ ಮಾರ್ಗರಿಡಾ 
ಕೊಲಾಕೊ ಅಂತಹ ಸಹದ್ಯೋಗಿಗಳ ನೆರವಿನೊಂದಿಗೆ ಇಂಗೀಷ್‌ ಭಾಷಾ 
ಬೋಧನೆಯ ಸೆಲ್‌ (ಉಪವಿಭಾಗ) (ಇಎಲ್‌ಟಿ ಸೆಲ್‌) ಸ್ಮಾಪಿಸಿದೆ. 


ಜೆ ಥಾ: ಬಭಾಷಾಶಾಸ್ತ್ಪ್ರವನ್ನು ನೀವು ಇಂಗ್ಲೀಷ್‌ ಬೋಧನೆಯ ಮೂಲಕ 
ಪ್ರವೇಶಿಸಿದಿರಿ ಎಂದು ಹೇಳಿದಿರಿ. ಇವೆರಡು ಪರಸ್ಪರ ಹೇಗೆ 
ಹೊಂದಿಕೊಂಡಿದೆ ಹಾಗೂ ಶಿಕ್ಷಕರಿಗೆ ತರಬೇತಿ ನೀಡಲು ಈ ಅಂತರ್‌ 
ಸಂಬಂಧವನ್ನು ಹೇಗೆ ಬಳಸಬೇಕು? 


ಯಾ ಲು: ಭಾಷಾ ಶಾಸ್ಪವೆಂದರೆ ಸಾಮಾನ್ಯವಾಗಿ ವ್ಯಾಕರಣವೆಂದು 
ಅರ್ಥೈಸಲಾಗುತ್ತದೆ. ಈ ಕ್ಷೇತ್ರದ ಸೈದ್ಧಾಂತಿಕ ಜ್ಞಾನವು 
ಸಹಾಯಕವಾದರೂ, ಅಧ್ಯಾಪಕರು ಅದರ ಮೇಲೆ ಒತ್ತು ನೀಡಿದಷ್ಟು 
ಪರಿಣಾಮ ವ್ಯತಿರಿಕವಾಗಿಬಿಡುತ್ತದೆ, ಕಲಿಕೆಗೆ ತೊಡಕಾಗಿಯೂ ಬಿಡುತ್ತದೆ. 
ನನ್ನ ಮಟ್ಟಿಗೆ ಭಾಷೆಯೆಂಬುದು ಬಳಕೆಯ ಪರಿಕರವೇ ಹೊರತು ಒಂದು 
ಔಪಚಾರಿಕ ವ್ಯವಸ್ಥೆಯಲ್ಲ. ನಿಜವೆಂದರೆ ನನ್ನ ಪ್ರಕಾರ ಔಪಚಾರಿಕ 
ವ್ಯಾಕರಣದ ಮೇಲೆ ಕಡಿಮೆ ಒತ್ತನ್ನು ನೀಡಿದಷ್ಟೂ, ಕಲಿಕೆ ಒಳ್ಳೆಯ 
ರೀತಿಯಲ್ಲಿ ಸಾಗುತ್ತದೆ. ಕಲಿಕೆಯು ಬುದ್ಧಿ ಹೆಚ್ಚು ಜೀವಂತವಾಗಿ ಹಾಗು 
ಬದ್ಮವಾಗಿರುವುದನ್ನು ಬೇಡುತದೆ. ವ್ಯಾಕರಣದ ಬಿಯಮಗಳಂ೦ತಹ 
ಅಮೂರ್ತ ವಿಚಾರಗಳಿಗಿ೦ಂತ, ವಿದ್ಯಾರ್ಥಿಗಳು ಇಷ್ಟ ಪಡುವ ಇತರರೊಡನೆ 
ಸಂಭಾಷಣೆ ನಡೆಸುವುದು ಹೇಗೆ ಎಂಬಂತಹ ವಿಷಯಗಳನ್ನು 
ಕುರಿತದ್ದಾಗಿದ್ದರೆ ಕಲಿಕೆ ಸುಲಭವಾಗುತದೆ, ಭಾಷೆಯೆಂದರೆ ಇದೇ. 
ಔಪಚಾರಿಕ ಭಾಷಾಶಾಸ್ಪದ ಉಪ ಶಾಖೆಗಳಾದ ಸಾಮಾಜಿಕ ಭಾಷಾಶಾಸ್ತ್ರ 
ಹಾಗೂ ಮನೊಭಾಷಾಶಾಸ್ಪಗಳು ಶಿಕ್ಷರಿಗೆ ಭಾಷೆಯ ಬಗ್ಗೆ ತಿಳಿದುಕೊಳ್ಳಲು 
ಹಾಗೂ ಕಲಿಕೆಯನ್ನು ಪೋಷಿಸಲು ಬಹು ಮುಖ್ಯ ಪಾತ್ರವನ್ನು ಮವಹಿಸುತದೆ. 


ಜೆ ಥಾ: ನೀವು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್‌ ವಿಭಾಗದ 
ಮುಖ್ಯಸ್ಥರಾಗಿದ್ದಿರಿ. ಭಾಷಾ ಕಲಿಕೆ ಕುರಿತಾಗಿ ನಿಮಗಿದ್ದ ಒಳನೋಟಗಳನ್ನು 
ವಾಸ್ತವರೂಪದಲ್ಲಿ ಕೋರ್ಸುಗಳನ್ನಾಗಿ ಹೇಗೆ ಪರಿವರ್ತಿಸಲು 
ಸಾಧ್ಯವಾಯಿತು? 


ಯಾ ಲು: ಇಂಗ್ಲೀಷ್‌ ಬೋಧನೆಯಲ್ಲಿ ಆಗಬೇಕಾದ ಸಾಂಸ್ಥಿಕ 
ಬದಲಾವಣೆಯತ್ತ ನಾನು ಮಾಡಲು ಬಯಸಿದ್ದ ಕಲಸಕ್ಕ ಮೊದಲ ಚಾಲನೆ 
ನೀಡಿದ್ದು ನಮ್ಮ ಇಂಗೀಷ್‌ ವಿಭಾಗದಲ್ಲಿ (ಇಎಲ್‌ಟಿ ಸೆಲ್‌) ಸ್ಥಾಪನೆ. 
ಮೊದಲನೆಯದಾಗಿ ಆನ್ನಯಿಕ ಭಾಷಾಶಾಸ್ಪದಲ್ಲಿ ಎರಡು 
ಎವಿಷಯಗಳನ್ನುಳ್ಳ, ಐಚ್ಚಿಕ ಕೋರ್ಸನ್ನು ಪರಿಚಯಿಸಲಾಯಿತು. ಇದರಲ್ಲಿ 
ಬೋಧನೆ, ಪರೀಕ್ಷಾ ವಿಧಾನಗಳು, ಸಾಮಾಜಿಕ ಭಾಷಾ ಶಾಸ್ತ, ತಪ್ಪುಗಳ 
ವಿಶ್ಲೇಷಣೆ ಹಾಗೂ ಪದವೊಂದನ್ನು ಪರಿಷ್ಕರಿಸುವ ಬಗೆಗಳನ್ನು 
ಸೇರಿಸಲಾಯಿತು. ನ೦ತರ ಕಡ್ಡಾಯ ಕೋರ್ಸಾದ 'ಇಂಗ್ಗೀಷ್‌ ಭಾಷಾ ರಚನೆ' 


ಯನ್ನು 'ಪಠ್ಯವೊಂದರ ಬಾಪಾ! ಶೈಲಿ ವಿಶ್ಲೇಷಣೆ' ಯಾಗಿ ಬದಲಾಯಿಸಿದೆ. 
ಇದು ಮುಂದೆ ಸಾಯಿತ್ಮಿಕ ಪಠ್ಯಗಳ ವಿಶ್ಲೇಷಣೆಗೆ ಎಡೆಮಾಡಿಕೊಡು ವಂತೆ 
ರೂಪಿಸಲಾಯಿತು. ಇದು ಸಾಹಿತ್ಯವನ್ನು ಪ್ರಾಯೋಗಿಕವಾಗಿ ಓದುವ, 
ಕಲಿಯುವ ಮಾರ್ಗ. ಪಠ್ಯಗಳ ಸೈದ್ಧಾಂತಿಕ ಮಾದರಿಗಳನ್ನು ಚರ್ಚಿಸುವ 
ಬದಲು, ಸಾಹಿತ್ಯವನ್ನು ಬಾಷಾ ಶಾಸ್ಟ್ರೀಯವಾಗಿ ವಿಶ್ಲೇಷಿಸಿ, ಪಠ್ಯದ ಅರ್ಥ 
ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ವಾಸ್ತವಾಗಿ ಕಂಡುಕೊಳ್ಳಬಹುದಾದ 
ಮಾರ್ಗವಿದು. ಇದಲ್ಲದೆ ನಾನು 'ವ್ಯಾಕರಣ ಹಾಗೂ ಬರೆಯುವ ಕಲೆ' 


ಕುರಿತಾದ ಕೋರ್ಸನ್ನು ಪರಿಚಯಿಸುವಲ್ಲಿ ಕಾರಣಕರ್ತಳಾದೆ, ಇದರಲ್ಲಿ 
ವ್ಯಾಕರಣದ ಜ್ಞಾನವನ್ನು ಉತ್ತಮ ಬರವಣಿಗೆಯ ಸಾಮರ್ಥ್ಯವನ್ನು 
ಬಳಸಿಕೂಳ್ಳಲು ಉಪಯೋಗಿಸಬಹುದೆಂದು ಹೇಳಿಕೊಡಲಾಗುತ್ತಿತ್ತು. 


ಜೆ ಥಾ: ನಿಮ್ಮ ವಿಶ್ವವಿದ್ಯಾಲಯದ ಪ್ರಥಮ ಬಿ ಎ ತರಗತಿಯರಿಗೆ ಮೊದಲ 
ಬಾರಿಗೆ ಪರಿಚಯಿಸಿದ "ಇಂಗ್ಲೀಷ್‌ ಬಾಷೆಯಲ್ಲಿ ಸಂವಹನಾ ಕೌಶಲ್ಯ' 
ಕೋರ್ಸು ಭಾಷಾ ಬೋಧನಾ ಪದ್ದತಿಯಲ್ಲಿ ತಂದಂತಹ ವಿಭಿನ್ನತೆ ಒಂದು 
ಮೈಲಿಗಲ್ಲಾಗಿತ್ತು. ಇದರ ಬಗ್ಗೆ ಸ್ವಲ್ಪ ತಿಳಿಸಿ. 


ಯಾ ಲು: ನಾವು ಈ ಕಾರ್ಯಕ್ರಮವನ್ನು 1977 ರಲ್ಲಿ ಪರಿಚಯಿಸಿದೆವು, 
ವಿಶ್ವನಿದ್ಯಾಲಯದಲ್ಲಿದ್ದ ಕೆಲವು ಶಿಕಣ ತಜ್ಞರು ಪ್ರಥಮ ಬಿ ಎ ಕೋರ್ಸಿನಲ್ಲಿ 
ಇಂಗ್ಲೀಷನ್ನು ಕಡ್ಡಾಯ ವಿಷಯವಾಗಿಸಬಾರದೆಂದು, ಅದನ್ನು ರದ್ದು 
ಮಾಡಬೇಕೆಂದು ಅಬಿಪ್ರಾಯಪಟ್ಟಿರು. ಅವರ ಪ್ರಕಾರ ಇದರಿಂದ ಯಾವ 
ಪ್ರಯೋಜನವಿಲ್ಲ, ಕಾರಣ ಈ ವಿಷಯದ ಆಶಯ ಕೇವಲ ಇಂಗ್ಲೀಷಲ್ಲಿ ಎ೦ 
ಎ ಮಾಡುವವರಿಗಷ್ನೇ ಅನ್ನಯವಾಗುತ್ತಿತ್ತು. ಅರ್ಥಶಾಸ್ತ್ರ ಇಲ್ಲವೆ 
ಮನೋವಿಜ್ಞಾನದ ವಿದ್ಯಾರ್ಥಿಗೆ ಈ ವಿಷಯ ಏಕ 
ಕಡ್ಡಾಯವಾಗಬೇಕೆ೦ಂಬುದು ಅವರ ಪುಶ್ನೆ. ಈ ಶಿಕ್ಷಕರಿಗೆ ಪ್ರತಿಭಟಿಸುವ ಹಕ್ಕು 
ಇತ್ತು ಸರಿ, ಆದರೆ ಡಾ ಪಟನ್ಮರ್‌ ಅವರು, ಎಲ್ಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ 
ಅವಶ್ಯಕತೆಗಳಿಗೆ ಪೂರಕವಾದ ಕೋರ್ಸೊಂದನ್ನು ತಮ್ಮ ಬಳಗದವರು 
ರೂಪಿಸುತಾರೆಂದು ಹೇಳಿ ಅವರಿಗೆ ಭರವಸೆಯನ್ನಿತ್ತಿದರು. 'ಸಂವಹನಾ 
ಕೌಶಲ್ಯಗಳು' ಕೋರ್ಸಿನ ಪ್ರಾರಂಭ ಹೀಗೆ ಆಯಿತು. ಅವರು ಬೀಡಿದ 


ಭರವಸೆಯ ಕಾರಣದಿಂದ ಮಾತ್ರವೇ, ಬಹಳ ಪ್ರಯಾಸದಿಂದ ಇಂಗ್ಗೀಷ್‌ 


ಕಡ್ಡಾಯ ವಿಷಯವಾಗಿ ಉಳಿದುಕೊಂಡಿತು. ಇದನ್ನು ನೆನಪಿನಲ್ಲಿಡಬೇಕು; 
ಈ ಸಮಯದಲ್ಲಿ, ಬಾಂಬೆ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷನ್ನು ಕಡ್ಡಾಯ 
ಕೋರ್ಸನ ಪಟ್ಟೆಯಿಂದಲೇ ರದ್ದಗೊಳಸಬಹುದಾಗಿತ್ತು ಎಂಬುದು 
ಯಾರಿಗೂ ತಿಳಿಯದ ವಿಷಯ. 


ಒ೦ದು ಒಳ್ಳೆಯ ಕಡ್ಡಾಯ ಇಂಗ್ಗೀಷ್‌ ಕೋರ್ಸ್ನನ್ನು ಪ್ರಾರಂಭಿಸಲು ಅನೇಕ 
ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಯಿತು. ಮೊಟ್ಟಮೊದಲಿಗೆ, 
ಜನರಿಗೆ ಆಲೋಚಿಸುವ ತರಬೇತಿಯನ್ನು ನೀಡುವ ಗುರಿ (ಅವರು ತಮ್ಮ 
ಬಾಷಾ ಕೌಶಲ್ಯವನ್ನು ಬೆಳೆಸಿಕೊಳ್ಳವುದರ ಜೊತೆ). ಇದು ಕೋರ್ಸಿನ 
ಮುಖ್ಯ ಗಮನವಾಗಿತ್ತು. ಇದನ್ನು ಸಾಧ್ಯವಾಗಿಸಲು ನಾವು ಕಂಡು ಕೂಂಡ 
ಮಾರ್ಗವೇನೆ೦ದರೆ ನಿಗದಿತ ಪಠ್ಯಕ್ರಮವನ್ನು ಕ್ಯಬಿಡುವುದು. ಇದು ಪ್ರಮುಖ 
ತೀರ್ಕಾನವಾಗಿತ್ತು. ಪಠ್ಯಕ್ರಮ ಬಂದ ಕೂಡಲೆ ಅಧ್ಯಾಪಕರ ವ್ಯಾಖ್ಯಾನ 
ನಿಗದಿಯಾಗಿಬಿಡುತದೆ ಹಾಗೂ ವಿದ್ಯಾರ್ಥಿಗಳು ಪಠ್ಯವನ್ನು ಬಾಯಿಪಾಠ 
ಮಾಡಲು ಪ್ರಾರಂಭಿಸುತ್ತಾರೆ; ಅವರು ಯೋಚಿಸುವುದನ್ನು ನಿಲಿಸುತಾರೆ, 
ತಾವಾಗಿಯೇ ಪಠ್ಯವನ್ನು ಅರಿಯಲು ಮುಂದಾಗುವುದೇ ಇಲ್ಲ. 


ನಮಗಿದ್ದ ಇನ್ನೊ೦ದು ಕಾಳಜಿ ಪರೀಕ್ಷಗೆ ಸಂಬಂಧಿಸಿದ್ದು. ಪರೀಕ್ಷಯನ್ನು 
ಬರೆಯುವಾಗ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಗಳನ್ನು 
ಬರೆಯುವಂತೆ ಅವರನ್ನು ರೂಪಿಸಬೇಕ೦ಂಬುದು ನಮ್ಮ ಗುರಿಯಾಗಿತ್ತು. 
ಮುಂದಿನ ಪ್ರಶ್ನೆಯೆಂದರೆ, ಈ ರೀತಿಯ ಪರೀಕ್ಲಗಳನ್ನು ನಾವು ಹೇಗೆ 
ರೂಪಿಸುವುದು? ಕಾರಣ, ಆವರೆಗೂ ಈ ರೀತಿಯ ಪ್ರಯತ್ನ ಯಾರೂ 
ಮಾಡಿರಲಿಲ್ಲ. 


ಬಾರತದ ಅತ್ಯುನ್ನತ ಆನ್ವಯಿಕ ಭಾಷಾಶಾಸ್ಪರಾದ ಡಾ. ಎನ್‌ ಎಸ್‌ ಪ್ರಭ 
ಅವರನ್ನು ಮಾರ್ಗದರ್ಶನಕ್ಕಾಗಿ ಆಹ್ಮಾನಿಸಲಾಯಿತು. ಮದರಾಸಿನ 
ಬ್ರಿಟೀಶ್‌ ಕೌನ್ಸಿಲ್‌ ನಲ್ಲಿ ಅವರು ಬಹಳ ವಿನೂತನವಾದ ಭಾಷಾ 
ಬೋಧನಾ ಯೋಜನೆಯೊಂದನ್ನು ನಿರ್ಮಿಸಿದ್ದು, ಅದು ಭಾರತವಷ್ಟೇ 
ಅಲ್ಲದೆ ಆ ಸಮಯದ ವಿಶ್ವದ ಆನ್ನಯಿಕ ಭಾಷಾಶಾಸ್ಪದ ದಿಕ್ಕನ್ನು 
ಬದಲಾಯಿಸುವಂತಹ ಕೆಲಸವಾಗಿತ್ತು. ಅವರು ನಮ್ಮ ಯೋಜನೆಗೆ 
ಬೃಹತ್ತಾದ ನೆರವನ್ನು ನೀಡಿದರು. ನಮಗೆ ನೆರವಾದ ಮತ್ತೊಬ್ಬ ಹೊರಗಿನ 


ತಜ್ಞರೆಂದರೆ, ಹೈದರಾಬಾದಿನ ಸೆಂಟ್ರಲ್‌ ಇನ್ಸಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ 
ಅಂಡ್‌ ಫಾರಿನ್‌ ಲ್ಯಾಂಗವೇಜಸ್‌ ನ ಪ್ರೋಫೆಸರ್‌ ಜೀಕಬ್‌ ಥಾರು ಅವರು. 
ಡಾ. ಪ್ರಭು ಅವರು ಪರೀಕ್ಷೆಯ ರೂಪದಲ್ಲಿ ಪರಿಕಲ್ಪನಾತಕ ಹಂತಗಳನ್ನು 
ಪರಿಚಯಿಸುವ ಅಭೂತಪೂರ್ಪ ಹಾಗೂ ಅದ್ಭುತವಾದ ಅಂಶವನ್ನು 
ತಂದರು. ಆಗ ಸಾವಿರಾರು ವಿದ್ಯಾರ್ಥಿಗಳು, ಸುಮಾರು 100 ಕಾಲೇಜುಗಳಲ್ಲಿ 
ವಾಸಂಗ ಮಾಡುತ್ತಿದ್ದವರು ನಮ್ಮ ವಿಶ್ವವಿದ್ಯಾಲಯದ ಅಡಿಯವ್ಲಿದ್ದರು, 
ಈಗಿರುವ ಗೋವಾ ವಿಶ್ವವಿದ್ಯಾಲಯ ಹಾಗೂ ಮಹಾರಾಷ್ಟ್ರದ ಗ್ರಾಮಿಣ 
ಪ್ರದೇಶಗಳು ಸಹ ವಿಶ್ವವಿದ್ಯಾಲಯದ ವ್ಯಾಪ್ಲಿಯೊಳಗಿದ್ದವು. ಹೀಗಾಗಿ 
ಇಂಗ್ಲೀಷನ್ನು ಮಾತ್ಯ ಭಾಷೆ ಎಂಬಂತೆ ಮಾತನಾಡುತ್ತಿದ್ದವರಿ೦ಂದ ಹಿಡಿದು 
ಬಾಷೆಯ ಒಂದಕ್ಷರವೂ ಅರಿಯದ ವಿದ್ಯಾರ್ಥಿಗಳು ಇದ್ದರು. ಅವರೆಲ್ಲರೂ 
ಈ ವಿಶ್ವನಿದ್ಯಾಲಯಕೆ ಸೇರಿರುವ ಏಕೈಕ ಕಾರಣದಿಂದ ಅವರೆಲ್ಲರಿಗೆ ಈ 
ಕೋರ್ಸನ್ನು ನೀಡಲಾಯಿತು. ಹಾಗೂ ಪ್ರಥಮ ಬಿ ಎ ಅಲ್ಲಿ ಒಂದೇ 
ಪರೀಕ್ಷೆಯನ್ನು ಬರೆಯಬೇಕಾಯಿತು. 


ಈ ಕೋರ್ಸಿನ ಮುಖ್ಯ ಗಮನ ಹೆಚ್ಚಾಗಿ ಓದುವ, ಬರೆಯುವ, 
ಸಾರಾಂಶವನ್ನು ಗಹಿಸುವ ಹಾಗು ಸ್ವಲ್ಪ ಮಟ್ಟೆಗೆ ಆಲಿಸುವ ಹಾಗೂ 
ಮಾತನಾಡುವ ಕೌಶಲ್ಯಗಳ ಮೇಲೆ ನೀಡಲಾಗಿತ್ತು ಣಾರಣ ವಿದ್ಯಾರ್ಥಿಗಳ 
ಸಂಖ್ಯೆ ಬಹಳ ಅಧಿಕವಾಗಿತ್ತು). ಓದು ಹಾಗೂ ಬರಹ ಎರಡಕ್ಕೂ ನಾವು 
ಸಮನಾದ ಅಂಕಗಳನ್ನು ಅಂದರೆ ಎರಡಕ್ಕೂ 40 ಅಂಕಗಳಂತೆ ವಿಗದಿ 
ಪಡಿಸಿದೆವು. ಟಿಪ್ಪಣಿ ಮಾಡುವುದಕ್ಕೆ 15 ಅಂಕಗಳನ್ನು ಇಟ್ಟೆವು. ಓದುವ 
ಕೌಶಲ್ಯವು ಮೂರು ಹಂತಗಳನ್ನೂ ಬರವೆಣಿಗೆಯು ಎರಡು ಹಂತಗಳನ್ನು 
ಒಳಗೊಂಡಿತ್ತು. ಇವೆರಡೂ ಅತ್ಯಂತ ಕಳ ಹಂತದಲ್ಲೇ ಇದ್ದ ಓರ್ಪ 
ಸಾಧಾರಣ ವಿದ್ಯಾರ್ಥಿ ಸಾಕಷ್ಟು ಭಾಷೆಯನ್ನು ಬೆಳೆಸಿಕೊಂಡು ಕೋರ್ಸನ್ನು 
ಮುಗಿಸುವ ಹೊತ್ತಿಗೆ ಒಟ್ಟಾರೆ ನಿಗದಿತ ಅಂಕದಲ್ಲಿ ಅರ್ಧದಷ್ಟು 
ಅಂಕವನ್ನು ಪಡೆದು ಉತ್ತೀರ್ಣನಾಗಬಹುದಿತ್ತು. ಉಳಿದವರು ಮಧ್ಯಮ 
ಹಂತದಲ್ಲೇ ಒಳ್ಳೆಯ ಅಂಕಗಳನ್ನು ಗಳಿಸಬಹುದಾಗಿತ್ತು ಹಾಗೂ ಇನ್ನೂ 
ಮೇಲಿನ ಹಂತದಲ್ಲಿ, ಹೆಚ್ಚು ಕಷ್ಟಕರವಾದ ಕಲಿಕೆಯನ್ನು ಮಾಡುತ್ತಾ 
ಅಂಕಗಳನ್ನು ಅವರು ಸಂಪಾದಿಸಬಹುದಾಗಿತ್ತು. 


ಪ್ರಶ್ನೆಗಳನ್ನು ಓದಬೇಕಾದರೆ ಈವರೆಗೂ ಓದಿರದ ಒಂದು ಪಠ್ಯದ ವಾಸ್ಟವಿಕ 
ಗ್ರುಹಣೆ, ನಿರ್ವಚನ, ತೀರ್ಮಾನ ಹಾಗೂ ಮಾಪನವನ್ನು ಅವರು 
ಮಾಡಬೇಕಾಗಿತ್ತು. ಟಿಪ್ಪಣಿ ಬರೆಯುವ ಕೆಲಸವೂ ಸಹ ಸಣ್ಣ ಹಾಗೂ 
ಮಾಡಲು ಸಾಧ್ಯವಾಗುವಂತಹ ಭಾಗಗಳಾಗಿ ವಿಭಜಿಸಲಾಗಿತ್ತು ಹಾಗೂ 
ಬರವಣಿಗೆಯ ಅಭ್ಯಾಸಗಳೂ ಸಹ ಇದೇ ರೀತಿ ಮಾರ್ಗದರ್ಶನಗಳನ್ನು 
ಒಳಗೊಂಡಿರುವಂತೆ ರೂಪಿಸಲಾಗಿತ್ತು. ಹೀಗಾಗಿ ಹಂತ 1ರ ಪ್ರಶ್ನೆಗಳನ್ನು 
ಕೆಳ ಹಂತದಲ್ಲಿರುವ ವಿದ್ಯಾರ್ಥಿ ಸಹ ಉತರಿಸಲು ಸಾಧ್ಯವಿತ್ತು. 


ಜೆ ಥಾ: ಪಠ್ಯಕ್ರಮ ಬೇಡವೆಂಬ ಬೀತಿಯನ್ನಾಧರಿಸಿದ ಈ ಕೋರ್ಸು 
ಪರಿಣಾಮಕಾರಿಯಾಗಿತ್ತು ಎಂಬುದಕ್ಕೆ ನಿಮ್ಮಲ್ಲಿರುವ ಪುರಾವೆ ಏನು? 


ಯಾ ಲು: ಈ ಕೋರ್ಸಿಗೆ ನಾವು ಒಂದು ವರಾವಧಿಯ 
ಮೂಲ್ಯಮಾಪನವನ್ನು (ಈವರೆಗೂ ನಾವು ಎಂದೂ ಮಾಡದ) ಹತ್ತು 
ವರ್ಷಗಳ ನಂತರ ಬ್ರಿಟೇಷ್‌ ಕೌನ್ಸಿಲ್‌ ಆಶ್ರಯದಡಿಯಲ್ಲಿ ಮಾಡಿದೆವು. 
ಇದನ್ನು ಇಡಿನ್‌ಬರ್ಗ್‌ ವಿಶ್ವನಿದ್ಯಾಲಯದ ಪ್ರೋಫೆಸರ್‌ ಆಲನ್‌ ಡೇವೀಸ್‌ 
ಅವರೊಡನೆ ಮಾಡಿದೆವು. 'ಸಂವಹನ ಕೌಶಲ್ಯಗಳ' ಈ ವಿದ್ಯಾರ್ಥಿಗಳ 


ಇಂಗ್ಲೀಷ್‌ ಅನ್ನು, ಎಸ್‌ ಎನ್‌ ಡಿ ಟೆ ವಿಶ್ವವಿದ್ಯಾಲಯದ, ಹೋಲಿಕೆಗಾಗಿ 
ಆರಿಸಿದ ನಿಯಂತಿತ ವಿದ್ಯಾರ್ಥಿಗಳ ಗುಂಪಿನ ಕಲಿಕೆಗೆ ಹೋಲಿಸಿ 
ನೋಡಿದಾಗ, ನಮ್ಮ ವಿದ್ಯಾರ್ಥಿಗಳ ಭಾಷಾ ಮಟ್ಟಿ ಬಹಳಷು ಉತ್ತಮ 
ಮಟ್ಟದಲ್ಲಿತ್ತು. ಇದಲ್ಲದೆ, ಕೋರ್ಸಿಗೆ ಸೇರುವ ಮೊದಲು ಹಾಗೂ ಕೋರ್ಸಿನ 
ನಂತರದ ಮಟ್ಟಿವನ್ನು ನೋಡಿದಾಗ ಬಹಳಷ್ಟು ವ್ಯತ್ಯಾಸಗಳು 
ಕಾಣುವಂತಿದ್ದವು. ಅದೇ ವರ್ಷದಲ್ಲಿ ರತ್ನಗಿರಿಯಲ್ಲಿ ಗ್ರಾಮೀಣ 
ಶಿಕ್ಷಕರಿಗೆ೦ಂದೇ ನಡೆಸಿದ ಸಮ್ಮೇಳನವೊಂದರಲ್ಲಿ, ಈ ರೀತಿಯ ಕೋರ್ಸಿನ 
ಬೇಡಿಕ ಸರ್ವಸಮ್ಮತವಾಗಿ ಎಲ್ಲರಿಂದ ಧ್ವನಿಸಿತು. 


ಕಾಲೇಜುಗಳಿಗೆ ನಮ್ಮಿಂದ ಸಾಧ್ಯವಾದ ಎಲ್ಲಾ ನೆರವನ್ನೂ ನಾವು 
ನೀಡಿದೆವು. ಪರೀಕ್ಷಾ ಪತಿಕೆಯನ್ನು ಉತರಿಸುವುದು ನಿಜವಾದ ಸವಾಲಿನ 
ಕೆಲಸವಾದ ಕಾರಣ, ಇ ಎಲ್‌ ಟೆ ಕೇಂದ್ರವು ತನ್ನ ಪ್ರಥಮ ಹಾಗೂ ಕೊನೆಯ 
ಪರೀಕ್ಷಗಳ ಹತ್ತು ವರ್ಷದ ಪರೀಕ್ಷಾ ಪತ್ರಿಕಗಳನ್ನು ಎಲ್ಲರಿಗೂ 
ಲಭ್ಯವಾಗುವಂತೆ ಮಾಡಿತು. ನಾವು ಈ ಪರೀಕ್ಷಾ ಪುತಿಕಗಳನ್ನು 


ವಿಶ್ವವಿದ್ಯಾಲಯದ ಪ್ರಕಟಿಣೆಯನ್ನಾಗಿ ಹೊರತಂದೆವು ಹಾಗೂ 
ಅವುಗಳನ್ನು ಹಲವಾರು ವರ್ಷಗಳು ಬೋಧನಾ ಸಾಮಗಿ ಯಾಗಿ 
ಉಪಯೋಗಿಸಲಾಯಿತು. ಯಾವುದೇ ನಿಗದಿತ ಪಠ್ಯಪುಸ್ತಕಗಳು ಇರಲಿಲ್ಲ, 
ಆದರೆ ಶಿಕ್ಷಕರು ತರಬೇತಿಯಲ್ಲಿ ಉಪಯೋಗಿಸಲು ಯಾವುದಾದರೂ 
ಸಾಮಗಿ ಬೇಕಾಗಿತ್ತು. ಅವರು ಈ ಪರೀಕ್ಷಾ ಪತ್ರಕಗಳನ್ನು ಬೋಧನೆಗಾಗಿ 
ಉಪಯೋಗಿಸಲು ಪ್ರಾರಂಬಿಸಿದರು. 


ಬೇರೆ ಪಠ್ಯಗಳನ್ನು ಸಹ ಉಪಯೋಗಿಸಲಾಗುತ್ತಿತ್ತು, ಅದರಲ್ಲಿ 
ಪ್ರಮುಖವಾಗಿ ಬಾಸ್ಕರ್‌ ಹಾಗು ಪ್ರಭು ಅವರ 'ಇಂಗ್ಗೀಷ್‌ ಥ್ರೂ ರೀಡಿ೦ಗ್‌' 
(ಓದಿನ ಮೂಲಕ ಇಂಗ್ಲೀಷ್‌ ಕಲಿಯುವುದು) ಹೆಚ್ಚು ಚಲಾವಣೆಯಲ್ಲಿತ್ತು. 
ಪಠ್ಯಪುಸಕವಿಲ್ಲ ಎಂಬುದನ್ನು ಸಾಕಷ್ಟು ಶಿಕಕರು ಬಲವಾಗಿ 
ಮೊದಮೊದಲು ವಿರೋಧಿಸಿದರು. ಕಾರಣ, ಅದರಿಂದ ಶಿಕ್ಷಕರಿಗಷ್ಟೇ ಅಲ್ಲ 
ಎಲ್ಲರಿಗೂ ಕೆಲಸ ಅಧಿಕವಾಗುವುದು ಖಂಡಿತವಾಗಿತ್ತು- ವಿದ್ಯಾರ್ಥಿಗಳಿಗೆ, 
ಪರೀಕ್ಷೆ ಬರೆಯುವವರಿಗೆ. ಯಾವ ಕಾಲೇಜುಗಳಲ್ಲಿ ಇದನ್ನು ಸರಿಯಾಗಿ 
ಹೇಳಿಕೊಡಲಾಗುತ್ತಿತ್ತೊ ಅಲ್ಲಿ ಫಲಿತಾಂಶ ಅತ್ಯುತ್ತಮವಾಗಿತ್ತು. ಅಲ್ಲಿ ಈ 
ಕೋರ್ಸನ್ನು ಪ್ರವೇಶಿಸುವಾಗ ವಿದ್ಯಾರ್ಥಿಗಳ ಇಂಗ್ಗೀಷ್‌ ಮಟ್ಟವೇ 
ಕಳಪೆಯಾಗಿದ್ದರೂ ಸಹ ಇದು ಸಾಧ್ಯವಾಗಿತ್ತು. ನಾವು ಸಮೀಕ್ಷ ಮಾಡಿದ 
ಎಲ್ಲಾ ಕಾಲೇಜುಗಳ ಬಹುಪಾಲು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ 
ಕೋರ್ಸನ್ನು ಬೆಂಬಲಿಸಿದರು. ಶಿಕ್ಷಕರನ್ನು ಈ ಕೋರ್ಸಿಗೆ ಪರಿಚಯಿಸಲು 
ಹಲವಾರು ವರ್ಷಗಳ ಅವಧಿಯಲ್ಲಿ 30 ಶಿಕ್ಷಕರ ತರಬೇತಿ ಶಿಬಿರಗಳನ್ನು 
ನಾವು ಅಯೋಜಿಸಿದೆವು, ಈ ಮೂಲಕ ಹೊಸದಾಗಿ ಶಿಕ್ಷಕರಾಗಿ ಬಂದವರಿಗೆ 
ಅದು ಸರಿಯಾದ ತಿಳಿವನ್ನು ನೀಡಲು ಸಾಧ್ಯವಾಯಿತು. 


ಜೆ ಥಾ: ಈ ದೃಷ್ಟಿಯಲ್ಲಿ, ನಾವು ಇಂದು ವ್ಯಾಕರಣ- ಅನುವಾದ 
ವಿಧಾನದಿಂದ ಬಹಳಷ್ಟು ದೂರ ಸಾಗಿಬಂದಿದ್ದೇವೆಂದು 
ನಿಮಗನಿಸುತದೆಯೆ? 


ಯಾ ಲು: ನಿಜವಾಗಯೂ ನನಗದು ಗೊತ್ತಿಲ್ಲ. ಆದರೆ, ಪ್ರಮುಖವಾದ 
ರಾಷ್ಟೀಯ ಮಟ್ಟದ ಪರೀಕ್ಷಾ ಪತ್ರಕಗಳನ್ನು ರಚಿಸುವಾಗ, ಇವತ್ತಿಗೂ 


ಸಣ್ಣ ಪುಟ್ಟ ಶಿಷ್ಠಾಚಾರಗಳಾದ 'ಕ್ಕಾನ್‌' ಹಾಗೂ 'ಮೆ'ಗಳ ನಡುವಿನ 
ವ್ಯತ್ಯಾಸಗಳ ಮೇಲೆ ಒತ್ತು ನೀಡುತ್ತಿದ್ದಾರೆಂದು ನನಗನಿಸುತ್ತದೆ. ನಮ್ಮ 
ಗಮನವನ್ನು ಸಳೆಯಬೇಕಾದ ಇನ್ನೂ ಮೂಲಭೂತ ವಿಷಯಗಳು 
ಸಾಕಷ್ಟಿವೆ. ನಮ್ಮ ಕಾಳಜಿ ಹೆಚ್ಚಾಗಿ ವಾಕ್ಯಗಳ ನಡುವಿನ ಸಂಬಂಧಗಳ 
ಬಗ್ಗೆ ಇರಬೇಕೇ ಹೊರತು ವಾಕ್ಯದ ವ್ಯಾಕರಣಬವಲ್ಲ, ಹಾಗೂ 
ಪ್ರಾಥಮಿಕವಾಗಿ ವಾಕ್ಕದ ಸಂದೇಶದ ಬಗ್ಗೆ ಸ್ಪಷ್ಟತೆ ನಮಗಿರಬೇಕನಿಸುತ್ತದೆ. 
ಆದರೆ ಸರಿಯಾದ ವಾಕ್ಯ ರಚನೆಯೇ ಮುಖ್ಯವೆಂಬ ಸಿದ್ಧಾಂತ ನಮ್ಮಲ್ಲಿ 
ಎಷ್ಟು ಬಲವಾಗಿದೆ ಎ೦ದರೆ ನಾವು ಆ ಮನೋಧರ್ಮದಿಂದ ಹೊರಬರಲು 
ಬಹಳ ಕಷ್ಟವೆನಿಸುತ್ತದೆ. 


ಇತ್ತೀಚೆಗೆ ಮಹಾರಾಷ್ಟ್ರದ ಬಾಲಬಾರತಿ ಪಠ್ಯಪುಸ್ನಕಗಳು ಅಬ್ಯಾಸ/ಕಾರ್ಯ 
ಕೇ೦ದ್ರಿತವಾಗಿದೆ ಎಂಬುದನ್ನು ನೋಡಿ ನಾನು ಬಹಳ ಮೆಚ್ಚಿಕೂಂಡೆ. 
ಬೋಧನೆಯೂ ಸಹ ಈ ಮಾರ್ಗದಲ್ಲೇ ಸಾಗುತ್ತಿದೆ ಎಂದು ನಾನು 
ಆಶಿಸುತ್ತೇನೆ. ಆದರೆ ಇದನ್ನು ಕಾರ್ಯಗತಗೊಳಿಸಲು ಬೇಕಾದ ಇಂಗ್ಲೀಷನ್ನು 
ಮೊದಲೆ ಹೊಂದಿರುವ ಶಿಕ್ಷಕರನ್ನು ನಾವು ಹೆಚ್ಚು ಕಾಣುವುದಿಲ್ಲ. 
ಸಂವಹನಾ ಶಿಕಣದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿಸುತ್ತದೆಯಾದರೂ, 
ವಾಸ್ತವದಲ್ಲಿ ಅದು ನಡೆಯುತ್ತಿದೆ ಎಂಬುದಕ್ಕೆ ಬಹಳ ಕಡಿಮೆ 
ಪುರಾವೆಗಳಿವೆ. 


ಮೊದಲ ತರಗತಿಯಲ್ಲೇ ಇಂಗೀಷನ್ನು ಪರಿಚಯಿಸುವ ಹುಚ್ಚು 
ಸಹಾಯಕಾರಿಯಾವುದಿಲ್ಲ ಎಂದು ನನಗನಿಸುತ್ತದೆ. ಆ ಹಂತದಲ್ಲಿ ಅದನ್ನು 
ಪರಿಚಯಿಸುವುದು ಪ್ರಯೋಜನಕಾರಿಯಲ್ಲ, ಕಾರಣ ಅದನ್ನು 
ಹೇಳಿಕೊಡಲು ಬೇಕಾದ ತರಬೇತಿ ಹೊಂದಿದ ಶಿಕ್ಷಕರು ನಮ್ಮಲ್ಲಿಲ್ಲ ಹಾಗೂ 
ಆ ಭಾಷೆಯನ್ನು ಅರಿತವರು ಇಲ್ಲ. ಸಹಜವಾಗಿಯೇ ಆಗ ವಿದ್ಯಾರ್ಥಿಗಳು 
ಇಂಗ್ಲೀಷನ್ನು ಕಲಿಯುವುದಿಲ್ಲ, ಅದನ್ನು ಯಾವ ತರಗತಿಯಲ್ಲಿ 
ಪರಿಚಯಸಿದರೂ ಇದು ಸತ್ಯ. ಸತ್ಯವೇನೆಂದರೆ, ಮಕ್ಕಳೂ ಏನೂ 
ಕಲಿಯುವುದಿಲ್ಲ ಎಂಬುದು ಸರಿಯಲ್ಲ. ಬದಲಿಗೆ ಇಂಗ್ಲೀಷನ್ನು ಕಲಿಯಲು 
ಸಾಧ್ಯವಿಲ್ಲವೆಂದು ಅವರು ಕಲಿಯುತ್ತಾರೆ. ಹೀಗೆ ತಾವು ಕಲಿಯುವುದು 
ಅಸಾಧ್ಯವೆಂಬ ಸಂದೇಶವು ಆಳವಾಗಿ ಅವರಲ್ಲಿ ಬೇರೂರಿರುತದೆ. ಇದು 
ಶಿಕಣ ವ್ಯವಸ್ಥೆಯೊಂದು ವಿದ್ಯಾರ್ಥಿಗಳಿಗೆ ನೀಡ ಬಹುದಾದ ಅತಿ 


ಭಯಂಕರವಾದ ಸಂದೇಶ. ಹೀಗಾಗಿ ನಾವು ಯಾವ ಸಾಮಗಿಗಳು 
ಲಭ್ಯವಿದೆಯೋ ಅದನ್ನು ಬಳಸಿ ವಿವಿಧ ರೀತಿಯ ಚಟುವಟಿಕೆ, 
ಪುದರ್ಶಗಳನ್ನು ಮಾಡಿಸಬೇಕು- ಆಟಗಳು ಹಾಗೂ ನಾಟಕಗಳು, ಯಾವುದು 
ಮಕ್ಕಳನ್ನು ಉತ್ತೇಜಿಸುತ್ತದೆಯೋ, ಪ್ರಚೋದಿಸುತ್ತದೆಯೋ ಅದನ್ನು 
ಬಳಸಬೇಕು. ಅವರು ಮಾತನಾಡಲಿ, ಬರೆಯಲಿ, ಓದಲಿ. ಅವರು 
ತಪ್ಪುಗಳನ್ನು ಮಾಡಲು ಬಿಡಿ. 


ಮಗುವೊಂದು ತನ್ನ ಮಾತೃ ಭಾಷೆಯನ್ನು ಕಲಿಯುವಾಗ ಅನೇಕ 
ಹಂತಗಳಲ್ಲಿ ತಪ್ಪುಗಳ ಸರಣಿಯನ್ನೇ ಮಾಡಿದಾಗ ಅದು ಬಾಷೆಯನ್ನು 
ಕಲಿಯುವುದೇ ಇಲ್ಲವೆಂದು ಭರವಸೆಯನ್ನೇನೂ ನಾವು 
ಕಳೆದುಕೂಳ್ಳುವುದಿಲ್ಲವಲ್ಲ. ಅದೇ ಪ್ರವೃತ್ತಿಯನ್ನು ಇಂಗ್ಲೀಷ್‌ 
ಬೋಧನೆಯಲ್ಲೂ ಏಕ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ? ಎಲ್ಲಾ 
ಇಂಗ್ಲೀಷ್‌ ಶಿಕ್ಷಕರಿಗೂ ಇರಬೇಕಾದ ಮುಖ್ಯ ಅರಿವೆಂದರೆ, ಕಲಿಕೆಯೆಂಬುದು 
ಅಬ್ಯಾಸದ ಮೂಲಕ ಹಾಗೂ ತಪ್ಪುಗಳನ್ನು ಮಾಡುವುದರ ಮೂಲಕ 
ಆಗುತ್ತದೆ ಎಂಬುದು. 


ಚಾಮ್‌ಸ್ಮಿ ನಂತರದ ಹಂತದಲ್ಲಿ, ಭಾಷಾ ಕಲಿಕೆಯ ಬಗ್ಗೆ ಹೊಸ 
ಅಭಿಪ್ರಾಯಗಳು ಬೆಳೆದವು, ಅದರಲ್ಲೂ ಜನರು ಭಾಷೆಯನ್ನು ತಮಗೆ 
ಹೊಂದುವ ಗತಿಯಲ್ಲಿ ಕಲಿಯಲು ಬಿಡಬೇಕೆಂಬ ಅನಿಸಿಕೆ ಹೊರಬಂದಿತು. 
ಪ್ರತಿಯೊಂದು ಮಾತೃಭಾಷೆಯ ಕಲಿಕೆಯಲ್ಲಿ ಕೆಲವೊಂದು ಮೊದಲು 
ಕಲಿಯಲಾಗುತ್ತದೆ ಹಾಗೂ ಕೆಲವೊಂದನ್ನು ನಂತರದಲ್ಲಿ ಕಲಿಯುತ್ತಾರೆ. 
ಒಟ್ಟಾರೆ ಕಲಿಕೆಯಲ್ಲಿ ಸಾಮಾನ್ಯವಾದ ಕೆಲವು ಕಲಿಕಾ ವಿಧಾನಗಳು 
ಇರಬಹುದಾದರೂ, ವಿಭಿನ್ನ ವಿದ್ಯಾರ್ಥಿಗಳು ವಿಭಿನ್ನ ಉದ್ದೇಶಗಳೊಂದಿಗೆ 
ಭಾಷೆಯನ್ನು ಕಲಿಯುತ್ತಿರಬಹುದು. ಶಿಕಕರಾಗಿ ನಾವು ಈ ಅಂಶವನ್ನು 
ಎರಡನೆ ಭಾಷಾ ಕಲಿಕೆಗೆ ಅನ್ವಯಿಸಬೇಕು ಹಾಗೂ ಭಾಷೆ ತಾನು 
ಮಾಡಬೇಕಾದ ಕೆಲಸವನ್ನು ಮಾಡಲು ಬಿಡಬೇಕು- ಸಂದರ್ಭಕ್ಕೆ ತಕ್ಕಂತೆ 
ಬಳಕ ಮಾಡಲು ಸಾಧ್ಯವಾಗಬೇಶು. 


ಬಹುಶಃ ವ್ಯಾಕರಣ ಕಲಿಕೆ ಒಳಿತನ್ನು ಮಾಡುವುದಕ್ಕಿಂತ ಹೆಚ್ಚು ಕೇಡನ್ನೇ 
ಉಂಟುಮಾಡುತ್ತದೆ. ಇತ್ತೀಚೆಗೆ ಅಭ್ಯಾಸಕ್ಕೆ ಒತ್ತು ನೀಡುವ ಪಠ್ಯಪಸ್ತಕಗಳು 


ಹೆಚ್ಚು ಹೊರಬರುತ್ತಿವೆ ಎಂಬುದು ನಿಜವಾಗಲೂ ಆಶಾದಾಯಕವಾದ 
ವಿಚಾರವಾಗಿದೆ. ನಾವು ಸಂದರ್ಭ ಕೇಂದ್ರಿತವಾದ ಹಾಗೂ ಅಬ್ಯಾಸಕ್ಕ 
ಹೆಚ್ಚು ಒತ್ತು ನೀಡುವ ಬೋಧನಾ ಮಾರ್ಗವನ್ನು ಅನುಷ್ಠಾನಗೊಳಿಸಲು 
ಮುಂದೆ ಶಿಕಕರ ತರಬೇತಿ ತಂತ್ರಗಳನ್ನು/ವಿಧಾನಗಳನ್ನು ಬೆಳೆಸುತ್ತೇವೆಂದು 
ನಾನು ಆಶಿಸುತ್ತೇನೆ. 


ಜೆ ಥಾ: ಹೌದು, ಇದರಲ್ಲಿ ಶಿಕ್ಷಕರ ತರಬೇತಿಯ ಕೊಂಡಿಯೊಂದು 
ತಪ್ಪಿಹೋಗಿದೆ. 


ಯಾ ಲು: ನಾವು ಮಾಡುವ ಇಂಗ್ಲೀಷ್‌ ಪರೀಕ್ಷಗಳು ಸಹ ಮುಖ್ಯವಾಗುತ್ತದೆ: 
ಕಾರಣ ಅದು ನಮ್ಮ ಬೋಧನೆಯನ್ನು ನಿರ್ಧರಿಸುತ್ತದೆ. ಅಂತಹ 
ಅಂಶಗಳನ್ನು ಪರೀಕ್ಷಯಲ್ಲಿ ಅಳವಡಿಸದೇ ಹೋದಲ್ಲಿ, ಅದನ್ನು 
ಪಠ್ಯಪುಸಕದಲ್ಲಿ ಹಾಕಿ ಪ್ರಯೋಜನವಿಲ್ಲ. 


ಆದರೆ, ಬಿಜ ಕೆಲವು ಪಠ್ಯಪುಸ್ತಕಗಳಾದರೂ ಬದಲಾಗಿವೆ. ಆದರೆ ನಾವಿನ್ನೂ 
ಬದಲಾಯಿಸದೆ ಇರುವುದು ಶಿಕಕರ ತರಬೇತಿಗೆ ಬೇಕಾದ ಅನಕೂಲತೆಗಳು 
ಹಾಗೂ ಅದರಲ್ಲೂ ಶಿಕ್ಷಕರ ಇಂಗೀಷ್‌ ಪ್ರವೀಣತೆಗೆ ಬೇಕಾದ ತರಬೇತಿ. 
ನಾವು ತರಬೇತಿಗೆ ಹೆಚ್ಚಿನ ಹಣವನ್ನು ವೆಚ್ಚ ಮಾಡಬೇಕಾಗಿದೆ. 


ಜೆ ಥಾ: ನಾವು 1972 ರಲ್ಲಿ ನೀವು ನಡೆಸಿದ ಅಧ್ಯಯನದ ಬಗ್ಗೆ 
ಮಾತನಾಡೋಣ, ಮರಾಠಿ ಮಾತನಾಡುವವರು ಇಂಗ್ಲೀಷನ್ನು ಕಲಿಯಲು 
ಇದ್ದ ಪ್ರೇರಣೆ: ಸಮನ್ನಯ ಹಾಗೂ ನಿಮಿತ್ತ ಕಾರಣಗಳಿಂದ ಮೂಡುವ 
ಪ್ರೇರಣೆಯನ್ನು ಹೋಲಿಸುವ ಅಧ್ಯಯನ. ಈ ಅಧ್ಯಯನದ ಬಗ್ಗೆ 
ಮಾತನಾಡುವಿರಾ? 


ಯಾ ಲು: ಭಾಷಾ ಕೋರ್ಸೂಂದನ್ನು ಹೇಗೆ ಪರಿಣಾಮಕಾರಿಯಾಗಿ 
ಕಲಿಸಬಹುದು ಎಂಬುದನ್ನು ನಾನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. 
ಕಾರಣ, ನಿಜವಾಗಿಯೂ ಕೋರ್ಸು ಕಲಸಮಾಡಬೇಕಂ೦ದರೆ ಅದು 
ವಿದ್ಯಾರ್ಥಿಗಳ ಆಶಯ ಹಾಗೂ ಪ್ರೇರಣೆಗೆ ಹೊಂದಬೇಕು, ಅದನ್ನು 
ದುಡಿಸಿಕೊಳ್ಳಬೇಕು. ಇದಕ್ಕಾಗಿ ಪ್ರಾತಿನಿಧಿಕವಾಗಿ ನಾನು ಮುಂಬೈನ 


ವಿದ್ಯಾರ್ಥಿಗಳನ್ನು ನಮೂನೆಯನ್ನಾಗಿ ತೆಗೆದುಕೊಂಡೆ. ನಾಮು 
ಆರಿಸಿಕೊಂಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದ ಪ್ರದೇಶಗಳಲ್ಲಿ 
ವಾಸವಿರುವ೦ತಹ ಮರಾರಿ ಮಾಧ್ಯಮ ಶಾಲೆಯಲ್ಲಿ ಓದುವವರಾಗಿದ್ದು, 
ಅವರು ಇಂಗ್ಲೀಷ್‌ ಮಟ್ಟವು ಸಾಮಾನ್ಯವಾಗಿತ್ತು. ಅಲ್ಲಿ ಜನರು 
ಇಂಗ್ಲೀಷನ್ನು ಕಲಿಯಲು ಬಯಸುತ್ತಿದ್ದರು, ಕಾರಣ ಆ ಮೂಲಕ 
ಜೀವನದಲ್ಲಿ ಮುಂದುವರಿಯಲು ಅದು ಅವಕಾಶಗಳನ್ನು ಕಲಿಸುತ್ತದೆ 
ಎಂಬುದು. ಇದಕ್ಕಾಗಿ ನಾನು ಪರೋಕ್ಷ ಪುಶ್ನೆಗಳನ್ನುಳ್ಳ ಪ್ರಶ್ನಾವಳಿಯನ್ನು 
ಅವರಿಗೆ ಉತ್ತರಿಸಲು ನೀಡಿದೆ. ಈ ಪ್ರಶ್ನಾವಳಿಯ ಇಂಗ್ಲೀಷ್‌ 
ಮಾತನಾಡುವ ಇನ್ನಿತರ ಭಾರತೀಯರು ಹಾಗೂ ತಮ್ಮ ಭಾಷೆಯಾದ 
ಮರಾರಠಿಯನ್ನು ಮಾತನಾಡುವವರ ಬಗ್ಗೆ ವಿದ್ಯಾರ್ಥಿಗಳಿಗಿರುವ ಆಳವಾದ 
ನಂಬಿಕೆಗಳನ್ನು ತೋರಿಸಿಕೊಡುವಂತಹ ಹಾಗು ಮೇಲೆ ತಿಳಿಸಿದ ಎರಡೂ 
ಗುಂಪುಗಳ ಬಗ್ಗೆ ಅವರಿಗಿರುವ ಅಭಿಪ್ರಾಯ, ವಿಶೇಷ ಗುಣಲಕ್ಷಣಗಳ 
ಗ್ರಹಿಕೆಯನ್ನು ಬಿಂಬಿಸುವಂತಹ ಪ್ರಶ್ನೆಗಳಾಗಿತ್ತು. ನಾನು ಅಧ್ಯಯನದ 
ಮೂಲಕ ಕಂಡುಕೊಂಡಿದ್ದೇನೆಂ೦ದರೆ, ವಿದ್ಯಾರ್ಥಿಗಳು ತಮ್ಮ 
ಸಮುದಾಯದಲ್ಲಿ ಆಳವಾಗಿ ನೆಲೆಗೊಂಡಿದ್ದರು ಹಾಗೂ ಇಂಗ್ಲೀಷ್‌ 
ಮಾತನಾಡುವ ಸಮುದಾಯಗಳಲ್ಲಿನ ಅಂಶಗಳಾದ ಉತ್ತಮ ಜೀವನ 
ಗುಣಮಟ್ಟಿ ಹಾಗು ಐಳಿಗೆಗಳಿಗೆ ಹೆಚ್ಚಿನ ಸ್ಥಾನವನ್ನು ನೀಡಿದ್ದರು. 
ಇವೆರಡೂ ಉತ್ತಮ ಜೀವನ ಶೈಲಿಗೆ ಎಡೆ ಮಾಡಿಕೊಡುತದೆ. ಆದರೆ, ಅವರ 
ಬಗ್ಗೆಯೇ ಇರುವ ಸ್ವ-ಪರಿಕಲ್ಪನೆಯ ಕುರಿತಾದ ವಿಚಾರಗಳಿಗೆ 
ನೀಡಿರುವಂತಹ ಸ್ಥಾನಗಳನ್ನು ನೋಡಿ, ಇಂಗೀಷ್‌ ಮಾತನಾಡು ವವರಲ್ಲಿ 
ಕಂಡುಬರುವ ಅಥಮುಮಿಕತೆ ಹಾಗೂ ಸ್ವಾತಂತ್ರ ಅವರಿಗೆ ಬೇಡವಾಗಿತ್ತು. ಈ 
ವಿದ್ಯಾರ್ಥಿಗಳು ಇಂಗ್ಲೀಷ್‌ ಕಲಿತು ಉತ್ತಮ ಜೀವನವನ್ನು ನಡೆಸಲು 
ಇಚ್ಜಿಸುತ್ತಿದ್ದರು, ಆದರೆ ತಮ್ಮ ಸಂಸ್ಕೃತಿಯಲ್ಲೇ ಬೇರೂರಿರಲು 
ಬಯಸುತ್ತಿದ್ದರು. ಹೀಗಾಗಿ ಇಂಗ್ಲೀಷ್‌ ಕಲಿಕೆಯನ್ನು ಸ್ಪಷ್ಟವಾಗಿ ಒಂದು 
ಸಾಧನ ಮಾತ್ರವಾಗಿ ನೋಡುತ್ತಿದ್ದರು, ವಲಸೆ ಬಂದವರೊಡನೆ 
ಅಮೇರಿಕದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಕಂಡಂತೆ ಸಮನ್ವಯದ 
ಆಶೆಯಗಳು ಇಲ್ಲಿ ಕಾಣುವುದಿಲ್ಲ. ನನ್ನ ಈ ಅಧ್ಯಯನವು 1972ರಲ್ಲಿ 
ಅಮೇರಿಕಾದ ಲ್ಯಾಂಗ್ವೇಜ್‌ ಲರ್ಣಿಲಗ್‌ ಎ೦ಬ ಪ್ರಮುಖ ಆನ್ವಯಿಕ 
ಬಾಷಾಶಾಸ್ಪ ನಿಯತಕಾಲಿಕೆಯಲ್ಲಿ ಪ್ರಕಟಿಣೆಗೊಂಡಿತು. ನನ್ನ ಲೇಖನದ 


ಪ್ರತಿಗಳಿಗೆ ಆ ವರ್ಷ ಬಂದಂತಹ ಯಾವುದೇ ಲೇಖನಕ್ಕ ಕಾಣದಂತಹ 
ಬೇಡಿಕೆ ಉಂಟಾಗಿತ್ತು ಎಂಬುದು ನನಗೆ ನಂತರ ತಿಳಿಯಿತು. 


ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಆಸಕ್ತಿದಾಯಕ ವಿಚಾರವನ್ನು 
ನಾನಿಲ್ಲಿ ಹೇಳಬಯಸುತ್ತೇನೆ. ಲ್ಯಾಂಬರ್ಟ್‌ ಹಾಗೂ ಗಾರ್ಡಿನರ್‌ ಅವರು 
ಏಶಿಯಾದ ಆಗ್ನೇಯ ಭಾಗದಲ್ಲಿ ನಡೆಸಿದ ಅಧ್ಯಯನವು ಇನ್ನೂ ಅನೇಕ 
ಫಲಿತಾಂಶಗಳನ್ನೊಳಗೊಂಡಂತೆ ನನ್ನ ಅಧ್ಯಯನದಿಂದ ಹೊರಬಂದ 
ವಿಚಾರವನ್ನು ದೃಢಿಕರಿಸಿತು, ಇದು ಡಿಸೆಂಬರ್‌ 1972 ರಲ್ಲಿ 
ಪ್ರಕಟಿಗೊಂಡಿತು. 


ಅನಂತರ, ಇಂಗ್ಲೀಷ್‌ ಸಾಹಿತ್ಯ ವಿದ್ಯಾರ್ಥಿಗಳು ಇಂಗ್ಲೀಷನ್ನು ಕಲಿಯುವ 
ಹಿ೦ದಿನ ಪ್ರೇರಣೆ ಏನೆಂಬುದರ ಬಗ್ಗೆ ನಾನು ಇನ್ನೊ೦ದು ಅಧ್ಯಯನವನ್ನು 
ಮಾಡಿದೆ. ಅವರ ಪ್ರೇರಣೆ ಸಹ ಸಾಧನೆಯ ರೀತಿಯದೇ ಎಂದು 
ತಿಳಿದುಬಂದಿತು. ನಾನು ಶಿಕ್ಷಕರಿಗೆ ಹಾಗೂ ಭಾಷಾ ಯೋಜಕರಿಗೆ ಕೇಳುವ 
ಪ್ರಶ್ನೆಯೆಂದರೆ, ಇವರಿಗೆ ಭಾಷಾ ಕೋರ್ಸ್ನುಗಳನ್ನೇಕ ನೀಡುತ್ತಿಲ್ಲ? 


ಜೆ ಥಾ: ಹೊಸ ಶಿಕಣ ಪದ್ಮತಿ ಜಾರಿಗೊಳ್ಳವುದರಲ್ಲಿದೆ. ಭಾರತದ ಶಿಕ್ಷಣಾ 
ನೀತಿಯಲ್ಲಿ ಯಾವುದಾದರೂ ಪ್ರಮುಖ ಇಲ್ಲವೆ ನಿರ್ದಿಷ್ಟ 
ಬದಲಾವಣೆಯನ್ನು ನೋಡಲು ಬೀವು ಬಯಸುತ್ತೀರಾ? 


ಯಾ ಲು: ಶಿಕ್ಷಕರ ತರಬೇತಿ ಇನ್ನೂ ಹೆಚ್ಚಿಗೆ ಆಗಬೇಕು ಹಾಗೂ ಆ 
ತರಬೇತಿಯು ಅನಂತರ ಅವರು ತರಗತಿಯಲ್ಲಿ ಬಳಸುವ ಬೋಧನಾ 
ವಿಧಾನವನ್ನು ಬಿಂಬಿಸುವಂತಾಗಿರಬೇಕು. ನಾನು ಮೊಟ್ಟಿಮೊದಲು 
ಮಾಡುವ ಕೆಲಸವೆಂದರೆ ವಿದ್ಯಾರ್ಥಿಗಳು ಆಲೋಚಿಸಬಲ್ಲವರಾಗುವಂತೆ 
ತರಬೇತಿ ನೀಡುತ್ತೇನೆ. ಮೊದಲು ಅವರು ಭಾಷೆಯನ್ನು ತಪ್ಪಾದರೂ 
ಸರಿಯೇ, ಬಳಸಿ ಅಭಿವ್ಯಕಿಸುವಂತೆ ನಾನು ಪ್ರೇರೇಪಿಸುತ್ತೇನೆ, ಅನಂತರ 
ತಪ್ಪಿಲ್ಲದ ವಾಕ್ಯ ರಚನೆಯ ಬಗ್ಗೆ ಗಮನವನ್ನು ನೀಡವಂತೆ ಹೇಳುತ್ತೇನೆ. 


ನಾವು ಬಳಸುವ ಪರೀಕ್ಷಾ ವಿಧಾನಗಳ ಮೇಲೂ ಹೆಚ್ಚಿನ ಗಮನ ನೀಡಲು 
ನಾನು ಬಯಸುತೇನೆ. ಅದು ವಿದ್ಯಾರ್ಥಿಗಳಿಗೆ ಸವಾಲನ್ನು ಒಡ್ಡಬೇಕು, 


ಆಲೋಚಿಸುವಂತೆ ಒತ್ತಾಯಿಸಬೇಕು. ಶಿಕ್ಷಕರಿಗೆ ಹೇಗೆ ಪರೀಕ್ಷೆಗಳನ್ನು 
ರಜಿಸಬೇಕಂ೦ಂಬ ತರಬೇತಿಯೂ ಬೀಡಬೇಕು; ಮತ್ತು ಕೊನೆಯದಾಗಿ ಈ 
ರೀತಿಯ ವಿಬಿನ್ನ ಪರೀಕ್ಷಗಳು ನಡೆಯಲು ಸಾಧ್ಯವಾಗಬೇಕಾದರೆ ಬೋಧನಾ 
ಕುಮದಲ್ಲೇ ಬದಲಾವಣೆಯಾಗಿರಬೇಕು. 


ಬೇಸರದ ಮಾತಿನಲ್ಲೇ ನಾನು ಇಲ್ಲಿ ನನ್ನ ಮಾತನ್ನು 
ಕೂನೆಗೊಳಿಸಬೇಕಾಗಿದೆ. ನನ್ನೆಲ್ಲಾ ಆಶಯಗಳ ಹೊರತಾಗಿ, ನಾವು 
ಯಶಸ್ವಿಯಾಗಿ 15-25 ವರ್ಷಗಳು ನಡೆಸಿದ ಕೋರ್ಸುಗಳು, ಅದು ಎಫ್‌ ವೈ 
ಬಿ ಎ ಅಲ್ಲಿ ಮಾಡಿದ ಸಂವಹನಾ ಕೌಶಲ್ಯ ಕೋರ್ಸುಗಳಾಗಿರಬಹುದು, 
ಅಥವಾ ಬಿಎ ಇಲ್ಲವೆ ಎ೦ ಎ ಕೋರ್ಸುಗಳಾಗಿರಬಹುದು ಇಂದು ಉಳಿದಿಲ್ಲ. 
ಸಂವಹನಾ ಕೌಶಲ್ಯಗಳೆ೦ಬ ಹೆಸರು ಮಾತ್ರ ಉಳಿದಿದೆ, ಪ್ರಸ್ತುತ ಈ ಕೋರ್ಸು 
ಪಠ್ಯಪುಸ್ತಕ ಆಧಾರಿತವಾಗಿದೆ. 


ಜೆನ್ನಿಫರ್‌ ಥಾಮಸ್‌ ಅವರು ಸೆಂಟರ್‌ ಪಾರ್‌ ಏಜುಕೇಶನ್‌ ಅಂಡ್‌ ರಿಸರ್ಚ್‌, ಟಿ ಐ 
ಎಸ್‌ ಎಸ್‌, ಮುಂಬೈಯಲ್ಲಿ ಸಹಾಯಕ ಪ್ರೋಫೆಸರ್‌ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 
ಅವರ ಆಸಕ್ತಿ ವಿಷಯಗಳು ಎರಡನೆ ಭಾಷಾ ಕಲಿಕೆ, ಇಂಗೀಷ್‌ ಬೋಧನೆ ಹಾಗೂ 
ಸಾಮಗಿಗಳನ್ನು ರೂಪಿಸುವುದು. ಪ್ರಸ್ತುತ ಅವರು ಕನೆಕ್ಟೆಡ್‌ ಲರ್ನಿಂಗ್‌ ಇನಿಶಿಯೇಟಿವ್‌ 
ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. 


(www.clix.tiss.edu) 
Jennifer.thomas@tiss.edu 


ಚಿಂತನಾತ್ಮಕ ಪ್ರಶ್ನೆಗಳು: 

. ಡಾ. ಯಾಸೀನ್‌ ಲುಕ್ಕನಿ ಅವರು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ರೂಪಿಸಿದ 
ಕೋರ್ಸುಗಳ ವಿಭಿನ್ನತೆಯೇನು? ಅದಕ್ಕೆ ಅವರು ನೀಡಿರುವ 
ಕಾರಣಗಳೇನು? 

. ಇಂಗ್ಲೀಷ್‌ ಭಾಷಾ ಕಲಿಕೆಯಲ್ಲಿ ವ್ಯಾಕರಣಕ್ಕಿಂತ ಭಾಷಾ ಬಳಕೆ ಹಾಗೂ 
ಪ್ರಯೋಗ ಏಕೆ ಮುಖ್ಯವೆಂದು ಡಾ. ಯಾಸೀನ್‌ ಲುಕ್ಕನಿ ಹೇಳುತ್ತಾರೆ? 

. ಇಂಗೀಷನ್ನು ಎರಡನೆ ಭಾಷೆಯಾಗಿ ಬೋಧಿಸುವಾಗ ವಿದ್ಯಾರ್ಥಿಗಳ 
ಪ್ರೇರಣೆಯನ್ನು ಅರಿಯುವುದು ಏಕ ಬಿರ್ಣಾಯಕವಾಗುತ್ತದೆ ಈ ಸಂದರ್ಶನ 
ಹೇಳುತದೆ? 


ಡಾ. ಯಾಸ್ಮೀನ್‌ ಲುಕ್ಕನಿ ಅವರು ಶಿಕ್ಷಣ ತರಬೇತಿ ಹಾಗೂ ಶಿಕ್ಷಣ ನೀತಿಯ 
ಬಗ್ಗೆ ಹೇಳಿರುವ ಪ್ರಮುಖ ವಿಚಾರಗಳೇನು? ಇದರ ಬಗ್ಗೆ ನಿಮ್ಮ 
ಅನಿಸಿಕೆಗಳೇನು? 


ಮೂಲ : Language ond Language Teaching | Volume 6 Number 1 Issue 11 January 2017 


